ಕರ್ನಾಟಿಕ ವಿಧಾನ ಪರಿಷತು 


j 
1. ಚುಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 31 


2. ಮಾನ್ಯ ಸದಸ್ಯರ ಹೆಸರು | 
3.ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 1 


[ 
f 


ಶ್ರೀ ಅರವಿಂದ ಕುಮಾರ್‌ ಅರಳಿ 
15.02.2022 > 
: ಫೈಮಗ, ಮತ್ತು ಜವಳಿ, ಕಬ್ಬು ಅಭಬಿವೃದ್ಧಿಹಾಗೂ ಸಕ್ಕರೆ ಸಚಿವರು 


ಪ್ರಶ್ನೆ | 
i 


ಉತ್ತರ 


ಸಾಲಿನಲ್ಲಿ ಬೀದರ್‌ 
ಕಬ್ಬು |! ಸರಬರಾಜು 


ರೈತರಿಗೆ ಪೂರ್ಣ 
| 


2020-21ನೇ 
ಜಿಲ್ಲೆಯಲ್ಲಿ 
ಮಾಡಿದ 
ಪ್ರಮಾಣದ 
ಕಾಖೌಕನೆಯವರು | 
ಪಾವತಿಸದಿರುವುದೂ_ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


; ಹಣವನ್ನು 


ಬೀದರ್‌ ಜಿಲ್ಲೆಯಲ್ಲಿ 2020-21ನೇ ಸಾಲಿನಲ್ಲಿ ಸಹಕಾರಿ 
ವಲಯದ 2 ಹಾಗೂ ಖಾಸಗಿ ವಲಯಬದ 2 ಹೀಗೆ ಒಟ್ಟು 4 ಸಕ್ಕರೆ 
ಕಾರಾನೆಗಳು ಕಾರ್ಯ ವಿರ್ವಹಿಸಿರುತ್ತವೆ. ಈ ನಾಲ್ಯೂ 
ಕಾರಾನೆಗಳು ಕೇ೦ದ್ರ ಸರ್ಕಾರ ಬಿಗದಿಪಡಿಸಿರುವ ನ್ಯಾಯ 
ಮತ್ತು ಲಾಭದಾಯಕ ದರ (ಎಫ್‌.ಆರ್‌.ಪಿ) ಪ್ರತಿ ಟನ್‌ ಒಂದಕ್ಕೆ 
ರೂ.2708/- ರಂತೆ ರೈತರಿಗೆ ಕಬ್ಬು ಬಿಲ್ಲನ್ನು ಪೂರ್ಣವಾಗಿ 
ಪಾವತಿ ಮಾಡಿರುತ್ತವೆ. ಆದ್ದರಿಂದ ಕಾರ್ನಾನೆಗಳು ರೈತರಿಗೆ 


ಬಂದಿದ್ದಲ್ಲಿ, ಪ್ರತಿ ಟನ್‌ಗೆ ಐಷ್ಟು 
ಹಣ ಪಾವತಿ ಮಾಡಲಾಗಿದೆ; 
(ಮಾಹಿತಿ ನೀಡುವುದು) \ 


ಪಾವತಿಸಬೇಕಾದ ಯಾವುದೇ ಬಾಕಿ ಇರುವುದಿಲ್ಲ. 


(ವಿವರ ನೀಡುವುದು) | 


ಜಿಲ್ಲಾ ಉಸ್ತುವಾರಿ! ಸಚಿವರು 
ಹಾಗೂ ಜಿಲ್ಲಾಡಳಿತ ಮತ್ತು 
ಕಾರಾನೆಯವರು ಪತಿ ಟನ್‌ಗೆ 
ರೂ.2,400/- ವಿಗದಿಪಡಿಸಿ, (ರಣ 


| Y 
ಪಾವತಿಸದಿರಲು  ಕಾರಣವೇಮು; 


ಕೇಂದ್ರ ಸರ್ಕಾರವು ದಿನಾಂಕ: 260820200 ರಂದು 
2020-21ನೇ ಸಾಲಿನಲ್ಲಿ ಕಾರಾನೆಗಳಿಗೆ ಸರಬರಾಜಾಗುವ 
ಕಬ್ಬಿಗೆ ಮೊದಲನೇ ಕಂತಿನ ರೂಪದಲ್ಲಿ ಪಾವತಿಸಬೇಕಾದ 
ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ಘೋಪಿಸಿರುತ್ತದೆ. 
ಆ ಪ್ರಕಾರವಾಗಿ ಶೇ.9೨.5 ಮತ್ತು ಅದಕ್ಕಿಂತ ಕಡಿಮೆ ಇಳುವರಿ 
ಹೊಂದಿರುವ ಕಾರ್ಬಾನೆಗಳಿಗೆ ಪ್ರತಿ ಮೆ.ಟಿನ್‌ಗೆ ರೂ.2708/- 


ಹಾಗೂ ಶೇ.10 ರಷ್ಟು ಸಕ್ಕರೆ ಇಳುವರಿಗೆ ಪ್ರತಿ ಮೆ.ಟನ್‌ ಒಂದಕ್ಕೆ, 


-| ರೂ.2850/- ಗಳನ್ನು ವಿಗದಿಪಡಿಸಿದೆ. ಶೇ.10ರ ನಂತರದ ಪ್ರತಿ 


ಶೇ.1. ರಷ್ಟು ಇಳುವರಿಗೆ. ಪ್ರತಿ ಮೆ.ಟಿನ್‌ ಒಂದಕ್ಕೆ ರೂ.285/- 
ರಂತೆ ಹೆಚ್ಚುವರಿ ಬೆಲೆ ನಿಗದಿಗೊಳಿಸಲಾಗಿದ್ದು, ಇದರ ಆಧಾರದ 
ಮೇಲೆ ರಾಜ್ಯದ ಕಾರ್ಯಾನೆಗಳು ನುರಿಸುವ ಪ್ರತಿ ಮೆ. ಟಿನ್‌ 
ಕಬ್ಬಿಗೆ ರೈತರಿಗೆ ಪಾವತಿಸಬೇಕಾಜ ಎಫ್‌.ಆಲ್‌.ಪಿ. ದರವನ್ನು 
2020-21ನೇ ಹಂಗಾಮಿಗೆ ನಿಗದಿಗೊಳಿಸಿ ದಿನಾ೦ಕ: 02.11.2020 
ರಂದು ಸಕ್ಕರೆ ನಿರ್ದೇಶನಾಲಯದಿಂದ ಆದೇಶ 
ಹೊರಡಿಸಲಾಗಿದೆ. ; 


ಕೇ೦ದ್ರ ಸರ್ಕಾರವು ನಿಗದಿಪಡಿಸಿರುವ ಎಫ್‌.ಲ್ಸರ್‌.ಪಿ. ದರವು 
ಎಕ್ಸ್‌ ಗೇಟ್‌ ದರವಾಗಿರುತ್ತದೆ. ಬಿದರ್‌ ಜಿಲ್ಲೆಯ 0 ಸಕ್ಕರೆ 
ಕಾರ್ನಾನೆಗಳು ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪ್ರತಿ ಮೆ. 
ಟನ್‌ ಒಂದಕ್ಕೆ ಕಬ್ಬು ಬಿಲ್ಲು ಮೊತ್ತ ರೂ.1950/- 
ಪಾಪತಿಸಿರುತ್ತವೆ. ಎಫ್‌.ಆರ್‌.ಪಿ ದರ ರಡೂ.2708/- ಆಗಿದ್ದು, 
ರೂ.758/- ಕಬ್ಬು ಕಟಾವು ಮತ್ತು ಸಾಗಣಿಕೆ ದರ ಕಳೆದು ನಿವ್ನಳ 
ಮೊತ್ತ ರೂ.1950/-ಗಳನ್ನು ಪಾವತಿಸಿರುತ್ತವೆ. 


ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ಎಫ್‌.ಆರ್‌.ಪಿ. 
ದರವನ್ನು ಹೊರತುಪಡಿಸಿ ಜಿಲ್ಲಾ ಉಸ್ತುವಾರಿ ಸಜಿವರಾಗಲೀ, 
ಜಿಲ್ಲಾಡಳಿತವಾಗಲೀ ಕಬ್ಬಿಗೆ ದರ ನಿಗದಿಪಡಿಸಲು 
ನಿಯಮಾನುಸಾರ ಅವಕಾಶವಿರುವುದಿಲ್ಲ. 


-2- 


ಹಣ ಪಾವತಿಸದ ಕಾರ್ಬ್ಯಾನೆಗಳ 
ವಿರುದ್ದ ಸರ್ಕಾರ ಮತ್ತು 
ಜಿಲ್ಲಾಡಳಿತ ತೆಗೆದುಕೊಂಡ ಕ್ರಮ 
ಏನು; ರೈತರಿಗೆ ಬರಬೆಣಾದ ಬಾಕಿ 
ಹಣ ಯಾವ ಕಾಲಮಿತಿಯಲ್ಲಿ 
ನೀಡಲಾಗುವುದು; 


ಬೀದರ್‌ ಜಿಲ್ಲೆಯ ಸಕ್ಕರೆ ಕಾರಾನೆಗಳು 2020-21ನೇ 
ಸಾಲಿನಲ್ಲಿ ನುರಿಸಿದ ಕಬ್ಬಿಗೆ ಕೇಂದ್ರ ಸರ್ಕಾರವು 
ನಿಗದಿಪಡಿಸಿದ ಎಫ್‌.ಆರ್‌.ಪಿ. ದರದಂತೆ ಕಬ್ಬು ಬಿಲ್ಲನ್ನು 
ಪೂರ್ಣವಾಗಿ ಪಾವತಿಸಿರುವುದರಿಂದ ಸರ್ಕಾರ ಅಥವಾ 
ಜಿಲ್ಲಾಡಳಿತ ಹಣ ಪಾವತಿಸದ ಕಾರ್ಬಾನೆಗಳ ವಿರುದ್ದ ಕಮ 
ತೆಗೆದುಕೊಳ್ಳಬೇಕಾದ ಪ್ರಶ್ನೆ ಉದ್ಭವಿಸುವುದಿಲ್ಲ, 


(ಈ) 


ಜಿಲ್ಲೆಯಲ್ಲಿ ಇರುವ ಕಾರ್ಬಾನೆಗಳು 
ಕಳೆದ 4-5 ವರ್ಷಗಳಿಂದ ಕಡಿಮ 
ಇಳುವರಿ ತೋರಿಸುತಿರುವುದು 
ನಿಜವೇ; ಇದಕ್ಕೆ ಕಾರಣವೇನು; ಈ 
ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು 
ಸರ್ಕಾರದಿಂದ ನಡೆಸಲಾಗುವುದೇ? 


ಬೀದರ್‌ ಜಿಲ್ಲೆಯಲ್ಲಿ ಇರುವ ಕಾರ್ಯಾಸೆಗಳು ಕಳೆದ ೩4-5 
ವರ್ಷಗಳಿಂದ ಕಡಿಮೆ ಇಳುವರಿ ತೋರಿಸುತ್ತಿರುವ ಬಗ್ಗೆ 
ದೂರುಗಳು ಬಂದಿರುವುದಿಲ್ಲ ಈ ಬಗ್ಗೆ ಸರ್ಕಾರಕ್ಕೆ 
ದೂರುಗಳು ಸ್ವೀಕೃತವಾದಲ್ಲಿ ನಿಯಮಾನುಸಾರ ಪರಿಶೀಲಿಸಿ 


"ಅಗತ್ಯ ಕ್ರಮಕ್ಕೆಗೊಳ್ಳಲಾಗುವುದು. 


ಸಂಖ್ಯೆ: 


ಸಿಐ 18 ಎಸ್‌ಜಿಎಭ್‌ 2022 


ಮ 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


w 


